ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 4 471 

2. ಸದಸ್ಯರ ಹೆಸರು ಶ್ರೀ ಎನ್‌.ಅಪ್ಸಾಜಿಗೌಡ 

3. ಉತ್ತರಿಸಬೇಕಾದ ದಿನಾಂಕ 4 16/12/2021 

4. ಉತ್ತರಿಸುವ ಸಚಿವರು p ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು 


ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರು 


ಖಿವರಗಳನ್ನು ಅನುಬಂಧ-1ರಲ್ಲಿ ನೀಡಲಾಗಿದೆ 


ಮಂಡ್ಯ ಜಿಲ್ಲೆ, ಪಾಂಡವಪುರ 
ತಾಲ್ಲೂಕು, ಮೇಲುಕೋಟೆ 
ಹೋಬಳಿಯಲ್ಲಿ ಏತ 
ನೀರಾವರಿ ಯೋಜನೆಯನ್ನು 
ಐಷ್ಟು ಹಳ್ಳಿಗಳಲ್ಲಿ 
ಕೈಗೊಳ್ಳಲಾಗಿದೆ; 
ಹತ ನೀರಾವರಿ ಯೋಜನೆಗೆ 
ಸರ್ಕಾರದಿಂದ ಎಷ್ಟು ಹಣ 
ಬಿಡುಗಡೆ ಮಾಡಲಾಗಿದೆ; 
(ಸಂಪೂರ್ಣ ವಿವರ 
ನೀಡುವುದು) 
ಏತ ನೀರಾವರಿ ಯೋಜನೆಯಡಿ | ವಿವರಗಳನ್ನು ಅನುಬಂಧ-3ರಲ್ಲಿ ನೀಡಲಾಗಿದೆ 
ಎಷ್ಟು ಹಳ್ಳಿಗಳಿಗೆ ಕೆರೆ ನೀರು 
ತುಂಬಿಸಲಾಗಿದೆ; ಎಷ್ಟು 
ಹ್ಟಿಗಳು ಬಾಕಿ ಇವೆ; ಹಾಗೂ 
ಎಷ್ಟು ಹಳ್ಳಿಗಳಿಗೆ ಏತ 
ನೀರಾವರಿ ಯೋಜನೆ 
ಕಾರ್ಯನಿರ್ವಹಿಸುತ್ತಿವೆ; 
(ಸಂಪೂರ್ಣ ವಿವರ 
ನೀಡುವುದು 
ಏತ ನೀರಾವರಿ ಯೋಜನೆಯು 
ಎಷ್ಟು ಹಳ್ಳಿಗಳಿಗೆ 
ಬಿಡುಗಡೆಯಾಗಿದೆ ಹಾಗೂ 
ಮೇಲುಕೋಟೆ ಹೋಬಳಿಯ 
ಕಾಡೇನಹಳ್ಳಿ ಗ್ರಾಮಕ್ಕೆ ಏತ 
ನೀರಾವರಿ ಯೋಜನೆಯ 
ಕಾರ್ಯ ಯಾವಾಗಿನಿಂದ 
ಪ್ರಾರಂಭವಾಗುವುದು? 
(ಹಳ್ಳಿಗಳವಾರು ಸಂಪೂರ್ಣ 
ವಿವರ ನೀಡುವುದು) 


ಸಂಖ್ಯೆ:ಎ೦ಐಡಿ 156 ಎಲ್‌ಸಿಕ್ಕೂ 2021 


ವಿವರಗಳನ್ನು ಅನುಬಂಧ-2ರಲ್ಲಿ ನೀಡಲಾಗಿದೆ 


ಕಾಡೇನಹಳ್ಳಿ ಗ್ರಾಮದ ಬಳಿ ಇರುವ ಕೆರೆಯು ಜಿಲ್ಲಾ 
ಪಂಚಾಯತ್‌ ಇಂಜಿನಿಯರಿಂಗ್‌ ಇಲಾಖೆಯಡಿ 
ಬರುತ್ತಿದ್ದ, ಸದರಿ ಕೆರೆಯು ಸಣ್ಣ ನೀರಾವರಿ 
ಇಲಾಖೆಯಿಂದ: ಕಾರ್ಯಗತಗೊಳಿಸಲಾಗುತ್ತಿರುವ 
ಬಳಗಟ್ಟಿ ಏತನೀರಾವರಿ ಯೋಜನೆಯ ಮೂರನೇ 
ಹಂತದಿಂದ ನೀರು ತುಂಬಿಸುತ್ತಿರುವ ಕದಲಗೆರೆ 
ಕೆರಯ ಎಡಭಾಗಕ್ಕೆ ಇದ್ದು ಎತ್ತರದ 
ಪುದೇಶದಲ್ಲಿರುವುದರಿಂದ ಈ ಕೆರೆಯನ್ನು ನೀರು 
ತುಂಬಿಸಲಾಗುತ್ತಿಲ್ಲು ಹಾಗೂ ಈ ಕೆರೆಗೆ ನೀರು 
ತುಂಬಿಸುವಂತಹ ಏತ ನೀರಾವರಿ ಯೋಜನೆಯನ್ನು 
ಸಣ್ಣ ನೀರಾವರಿ ಇಲಾಖೆಯಿಂದ ಇಲ್ಲಿಯವರೆಗೆ 
ಕೈಗೊಂಡಿರುವುದಿಲ್ಲ 


ie AN 5S ( 


(ಜಿ.ಸಿ. ಮಾಧುಸ್ವಾಮಿ) 
ಕಾನೂನು, ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ ಸಚಿವರು. 


ಡ್‌ ಸ್ಠ್‌ಹಾಸಂಸ್ಕ್‌ಗಳ 
ವಿವರಗಳು 


ಏತ ನೀರಾವರಿ ಯೋಜನೆ ಹೆಸರು 


ಪ್ಯಾನ್‌ ಪಾವಕ ನ್ನನ್‌ ನ್ಯಾ ನಾಪಾಷ್‌ ನ ನ 
ಪ್ರಗತಿಯಲ್ಲಿದೆ 

ವ್ಯಾಪ್ತಿಯ ಕೆರೆಗಳಿಗೆ ಏತ ನೀರಾವರಿ ಯೋಜನೆ ಮೂಲಕ ನೀರು ತುಂಬಿಸುವ ದಳವಾಯುಕಿರೆ ಮೇಲುಕೋಟೆ 

ಎ. ಣಗ ಸಿ ಕಲರ ಕಾಮಗಾರಿ. ಅಂದಾಜು ಮೊತ್ತ 


ರೂ.19000.00 ಲಕ್ಷಗಳು ಹೂಸಹಳ್ಳಿ ಕರೆ 


ಕನಗೋನಹಳ್ಳಿ 


[e 8 
wu 
TE 
ಚ 
al & 
43: 


ಅಂದಾನಿಗೌಡನಕೊಪ್ಪಲು 


ಜಿ 
3G 
[ol 
[al 
<% 
2 
6 
O 


¢ 


ಸಿಂಗೇಗಾಡನಕಃ ಪಗಡೇಕಲ್ಲಹಳ್ಳಿ 


) 
ಅ) 
Oo 0 
a 
ik 
fd 
3G 
[el 
J] & 
0) 
ಯ ಫಿ 
"ಹೆ 
19 


ರಾಮಪುರ 


ರಂಗಪ್ಪನಕಟ್ಟಿ 
ಊರಮುಂದಿನ ಕೆರೆ 
ಕಂಡನಹಟ್ಟಿ ಇಷ್ಟ 
ಹಿರಿಕೀರ 
ಬಸ್ತಿಕಃ ್ರೆ 
ಬಳಘಟ್ಟ ಹಿರಿಕರ 


ಎಂ.ಆರ್‌.ಕೊಪ್ಪಲು 


ಕೂಡಗಹಳ್ಳಿ 


ಬಳಘಟ್ಟ 


ಪಗಡೇಕಲ್ಲಹಳ್ಳಿ 


ಪಿ ಜೆ ಸೃ *]e 
ನರಸಂಹಜಾರ ಇಷ್ಟ 


ಊರಮುಂದಿನ ₹ 


ಮಂಡ್ಗ ಜಿಲೆ 


೪ ಬಜ ; 
ಸುಂಕಾತೊಣ್ಣೂರು ಕೆರೆ ಹಾಗೂ ಇತರೆ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ. 
ಅಂದಾಜು ಮೊತ್ತ ರೂ.3000.00 ಲಕ್ಷಗಳು 


ಸುಂಕಾತೊಣ್ಣೂರು ಕೆರೆ-1 

3 ಅನುಮೋದನೆ 
ಸುಂಕಾತೊಣ್ಣೂರು ಕೆರೆ-2 ಹಂತದಲ್ಲಿರುತದೆ. 
5.ಸುಂಕಾತೊಣ್ಣೂರು ಕರ 3 
ಎಸ್‌.ಕ ಡಗಹಳ್ಳಿ ಕರ-1 
ಸುಂಕಾತ ಣ್ಲೂರು ಕರ-4 


ಮದರಹಳ್ಳಿ ಕರೆ 
€ಣಾಗರ ಕರೆ 


ನನ್‌ 
ನರಹಳ್ಳಿ ಕರೆ-2 


ಪ್ರಗತಿಯಲ್ಲಿದೆ 
ರೂ.995.00 ಲಕ್ಷಗಳು _ 


ದ ಶ್ರೀ ಎನ್‌. ಅಪ್ಪಾಜಿಗೌಡ 


್ಸ ಸಂ 48247) ಕೈ ವಷರಗಳ 


ರೂ.ಲಕ ಗಳಲಿ 
[NY [ವ 
ಬಿಡುಗಡೆಯಾದ 
ಅಂದಾಜು ಮೊತ ಷರಾ 
= ಅನುದಾನ 
ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲ್ಲೂಕು, ಬಳಘಟ ಗ್ರಾಮ ಪಂಚಾಯಿತಿ ವಾಪಿಯ ಕೆರೆಗಳಿಗೆ ಏತ 
ವರಿ ೦ ರು ss ದ 16232.79 ಕಾಮಗಾರಿ ಪಗತಿಯಲಿದೆ 
3000.00 ಆರ್ಥಿಕ ಬಿಡ್‌ ಅನುಮೋದನೆ 
ಹಂತದಲ್ಲಿರುತ್ತದೆ. 
ENE ಗ್‌ 


ಕೆರೆ ತುಂಬಿಸುವ ಕಾಮಗಾರಿಯ ಹೆಸರು 


ಮಂಡ್ಯ ಜಿಲ್ಲೆ ಪಾಂಡವಪುರ ತಾ ॥ ಲೋಕಪಾವನಿ ನದಿಯಿಂದ ಸುಂಕಾತೊಣ್ಣೂರು ಕೆರೆ ಹಾಗೂ ಇತರೆ 
ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ 


ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲ್ಲೂಕು, ಬಳೆಹತ್ತಿಗುಪ್ರೆ ಗ್ರಾಮದ ವ್ಯಾಪ್ತಿಯ ಕೆರೆಗಳಿಗೆ ನೀರು ತುಂಬಿಸುವ 
ಯೋಜನೆ ಕಾಮಗಾರಿ. 


ಅನುಬಂಧ-3 


ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ 482(471) ಕ್ಕ 
ವಿವರಗಳು 


ನೀರು ತುಂಬಿಸಲಾದ ಕೆರೆಗಳು ಬಾಕಿ ಇರುವ ಕೆರೆಗಳು 


ಕಮ ವ 
೨ ಕೆರೆ ತುಂಬಿಸುವ ಕಾಮಗಾರಿಯ ಹೆಸರು ks | ನೀ 
ಸಂಖ್ಯೆ | ಬುಜದ ಕ a OE ಇರುವ ಕೆರೆಗಳ ಹೆಸರು ನಿಸಾ 
[i ಕೆರೆಗಳ ಸಂಖ್ಯೆ ್ಯ 
ುಿ೦ಡ್ಯ ಜಿಲ್ಲ, ಪಾಂಡ ರ ತಾಲ್ಲೂಕು, ಬಳಃ ್‌'ಟ್ತಿ 1.ಕಟೇರಿ ಕೆರೆ ಕಾಮಗಾರಿ 
wu 


ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳಿಗೆ ಏತ 


ಪ್ರಗತಿಯಲ್ಲಿದೆ 
ನೀರಾವರಿ ಯೋಜನೆ ಮೂಲಕ ನೀರು ತುಂಬಿಸುವ mn 2ಸಳ್ಳೀನಹಳ್ಳಿ ಅಮ್ಮಣಿಕೆೆ 
ಹಾಗೂ ಸೂಕ್ಷ್ಮ ನೀರಾವರಿ ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿ ಮೂಜಿ 3.ಲಕ್ಕಿ ಕಟ್ಟಿ 


4ಮಾಡರಹ್ಕಾ ಕರ 4 ನಳ್ಳೇನಹ್ಳ್‌ ಇಷ್ಟೆ 


ನಾ 

3 

ಕಹಾ 

ನನಾತ್‌ 

ನಾತ್‌ ನ 

ಷ್ಯಗತ್ಯಾ ನ —— 
10.ಕಾಳೇಗೌಡನಕೊಪ್ಪಲು ಕೆರೆ 10.ಕಾಮಾನಾಯಕನಹಳ್ಳಿ ಕೆರೆ 


12.ದಳವಾಯುಕೆರೆ 
13.ಹೊಸಹಳ್ಳಿ ಕೆರೆ 


ು೦ಡ್ಯ ಜಿಲ್ಲ ಪಾಂಡವಪುರ ತಾ ॥ ಲೋಕಪಾವನಿ 
ನದಿಯಿಂದ ಸುಂಕಾತೊಣ್ಣೂರು ಕೆರೆ ಹಾಗೂ ಇತರೆ 
ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ 


19.ಚಲ್ಲರಹಳ್ಳಿಕೊಪ್ಪಲು ಕೆರೆ 


ಆರ್ಥಿಕ ಬಿಡ್‌ 
ಅನುಮೋದನೆ 


ಹಂತದಲ್ಲಿರುತ್ತದೆ. 


‘ ಮ) 


